ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾ೦ಕ: 30-03-2021 ಪ್ರಶ್ನೆ ಸಂಖ್ಯೆ: 344(2438) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವರು 


ವಿಷಯ: ಸೂಕ್ತ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಗಳ ಬಗ್ಗೆ 


(ಅ) ರಾಜ್ಯದಲ್ಲಿನ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ದೇಶದ ಕೈಗಾರಿಕೆಯ 
ಬೆನ್ನೆಲುಬು ಎನ್ನುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ದೇಶದ ಒಟ್ಟು ಅಭಿವೃದ್ಧಿ 
ಉತ್ಪನ್ನಗಳ (GDP) ಪೈಕಿ ಶೇ. 30 ರಷ್ಟು ಈ ವಲಯದಿಂದ ಬರುತ್ತಿರುವುದು ನಿಜವೆ; 


(ಆ) ರಾಜ್ಯದಲ್ಲಿರುವ ಇಂತಹ ಕೈಗಾರಿಕೆಗಳನ್ನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಹೆಚ್ಚು 
ಹೆಚ್ಚು ಸ್ಮಾಪಿಸಿ ಈ ಪ್ರದೇಶದ ಸುತ್ತಮುತ್ತಲಿನ ಜನತೆಗೆ ಉದ್ಯೋಗ ಕಲ್ಪಿಸಲು ರಾಜ್ಯ ಸರ್ಕಾರ 
ರೂಪಿಸಿರುವ ಉತ್ತೇಜನ ಪೂರಕವಾದ ಸಣ್ಣ ಕೈಗಾರಿಕಾ ನೀತಿಗಳೇನು; (ಸಂಪೂರ್ಣ ವಿವರ 
ನೀಡುವುದು) 


(ಇ) ಈ ಕ್ಷೇತ್ರದಲ್ಲಿ ಗ್ರಾಮಾಂತರ ಮತ್ತು ಹಳ್ಳಿಗಾಡಿನಿಂದ ಬಂದಿರುವ ಕೌಶಲ್ಯರಹಿತ ಮತ್ತು 
ಅರೆ-ನಮುರಿತ ಉದ್ಯೋಗಿಗಳಿಗೆ ತರಬೇತಿ ನೀಡಲು ಪ್ರತಿಯೊಂದು ಕೈಗಾರಿಕಾ ಅಭಿವೃದ್ದಿ 
ವಲಯದಲ್ಲಿ kill Development Institute ತೆರೆಯಲು ಯೋಜನೆ ರೂಪಿಸಿದೆಯೇ; 
ಇಲ್ಲದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


